ty 
Vay 
J € 


ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾ೦ಕ: 04-03-2021 ಪ್ರಶ್ನೆ ಸಂಖ್ಯೆ: 501 (699) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಅರವಿಂದ ಕುಮಾರ್‌ ಅರಳಿ(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 04-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 
ವಿಷಯ: ಬೀದರ್‌ ಜಿಲ್ಲೆಯಲ್ಲಿ 2018 ರಿಂದ 2021 ರವರೆಗೆ ಸೋಲಾರ್‌ ಘಟಕಗಳ ಬಗ್ಗೆ 
(ಅ) ಬೀದರ್‌ ಜಿಲ್ಲೆಯಲ್ಲಿರುವ ಸೋಲಾರ್‌ ವಿದ್ಯುತ್‌ ಘಟಕಗಳ ಸಂಖ್ಯೆ ಎಷ್ಟು; 


ಅವುಗಳಿಂದ ತಿಂಗಳು ಉತ್ಪಾದನಾ ಪ್ರಮಾಣವೆಷ್ಟು; (ಘಟಿಕವಾರು ಮಾಯಿತಿ 
ನೀಡುವುದು) 


(ಆ) ಪ್ರತಿ ಘಟಿಕದಿಂದ ಎಷ್ಟು ವಿದ್ಯತ್‌ ಖರೀದಿಸಲಾಗುತ್ತಿದೆ; ಅದಕ್ಕಾಗಿ ಎಷ್ಟು ಹಣ 
ಪಾವತಿಸಲಾಗುತ್ತಿದೆ; (ವಿವರವಾದ ಮಾಹಿತಿ ನೀಡುವುದು) 


(ಇ) ಘಟಕಗಳಿಂದ ಯಾವ ದರದಲ್ಲಿ ವಿದ್ಯತ್‌ ಖರೀದಿ ಮಾಡಲಾಗುತ್ತಿದೆ ಹಾಗೂ 
ಗ್ರಾಹಕರಿಗೆ ಯಾವ ದರದಲ್ಲಿ ನೀಡಲಾಗುತ್ತಿದೆ? (ವಿವರವಾದ ಮಾಹಿತಿ ನೀಡುವುದು) 


